q 


" ಕರ್ನಾಟ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಕ ವಿಧಾನ ಪರಿಷತ್ತು 


89೨ (104) 


; 
2. ಸದಸ್ಯರ ಹೆಸರು : ಶ್ರೀ ಎನ್‌. ಅಪ್ವಾಜಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
:- ಆ. ಉತ್ತರಿಸುವ ದಿನಾಂಕ ; 21.09.2೦21 § _ , 
4. ಉತ್ತರಿಸುವ ಸಚವರು : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 


(ಅ) 


| ಕೈಗಾರಿಕಾ ಪ್ರದೇಶಾಭವೃದ್ಧಿ 


ರಾಮನಗರ ಜಲ್ಲೆ, ರಾಮನಗರ 
ತಾಲ್ಲೂಕಿನ ಅಡದಿ ಹೋಬಟಯ 
ಶ್ಯಾನುಮಂಗಲ ಗ್ರಾಮದ ಸರ್ವೆ 
ಸಂ. 54/8 ರಣ ಕರ್ನಾಟಕ 


ಮಂಡಳ ಎಷ್ಟು ಎಕರೆ ಜಮೀನನ್ನು 
ಸ್ಥ್ವಾಧೀಸಪಡಿಸಿಕೊಂಡಿದೆ; (ವಿವರ 
ಸೀಡುವುದು) 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ ಮಂಡಳ 
ವತಿಯಿಂದ 'ಅಡದಿ ಕೈಗಾರಿಕಾ ಪ್ರದೇಶ, ೭ನೇ ಹಂತ, ೭ನೇ 
ಸೆಕ್ಟಾರ್‌ಗಾಗಿ ರಾಮನಗರ ಜಲ್ಲೆ ಮತ್ತು ತಾಲ್ಲೂಕು. ಜಡದಿ 
ಹೋಬಳ, ಶ್ಯಾನುಮಂಗಲ ಗ್ರಾಮದ ಸರ್ವೆ ನಂ: ೮4/6 
ರಣ್ಣ ಎಕರೆ - ಜಮೀನನ್ನು 
ಭೂಸ್ಟಾಧೀನಪಡಿಸಲು ದಿನಾಂಕ: ೦4.1೦.೭೦೦7 ' ರೆಂದು 


2-06  ವಿಪ್ತೀರ್ಣದ 


ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. 


|e 


ಜಮೀನನ್ನು ಸದರಿ ಸಂಸ್ಥೆಗಳಗೆ 


ಈ ಪೈಕಿ ಎಷ್ಟು ಜಮೀನನ್ನು - 
ವಿವಿಧ ಉದ್ದೇಶಗಳಿಗೆ ಸಂಸ್ಥೆ / 


ಈ ಪೈಕಿ ಕೆಳಕಂಡ ನಿವೇಶನಗಳು ಭಾಗಶಃ - ಸರ್ವೆ 
ಸಂ: 54/8 ರಣ್ಣ ಬರುತ್ತದೆ. 


ಕಂಪನಿಗಳಗೆ ಹಂಚಿಕೆ 
ಮಾಡಲಾಗಿದೆ; ಹಂಚಿಕೆ ಮಾಡಿದ 


ನೋಂದಣಿ 


ನಿವೇಶನ 


ಮಾಡಿಕೊಡಲಾಗಿದೆಯೇ; ಎಷ್ಟೂ 
ಸಂಸ್ಥೆಗಳಿಗೆ ಈವರೆಗೆ ನೋಂದಣಿ 


ಕ್ರ. ಹಂಚಿಕೆದಾರರ ಹೆಸರು ವಿಸ್ತೀರ್ಣ 
ಸಂ ಸಂಖ್ಯೆ (ಎಕರೆ) 
mm 
1 |-Business Process 17 | 0.50 
Matrix Pvt. Ltd. | 
2 | Unicita Consulting 110 1.00 
Pvt Ltd. 


ಅಾಿತನಕ್ಲರುವುದಿಲ್ಲ (ವಿವರ 
ನೀಡುವುದು) ಸ 


—L 


3 | Presscom Products 


m&| 1.00 
Pvt Ltd. ಯ 112 
4 | Prestige Alloys 127 | 1.00 
” ಕ್ಷಮ ಸಂಖ್ಯೇ 2 & 4 ರಣ್ಣ ಹಂಟಿಕೆದಾರರು 
ಹಂಚಿಕೆಯಾದ ಜಮೀಸಿನಣ್ಪ : ಯೋಜನೆಯನ್ನು 


ಅನುಷ್ಠಾನಗೊಳಿಸಿ, ಘಟಕಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ. 
ಶ್ಯಾನುಮಂಗಲ ಗ್ರಾಮದ ಸರ್ವೆ ನಂ: 54/6 (ರಿಟ್‌ 

ಅಪೀಲ್‌' ಸಂಖ್ಯೆ: 3ಂ೮6/ 2೦1೦, ತಡೆಯಾಜ್ಞೆ ಇರುತ್ತದೆ) 

ಮತ್ತು ೮4/7ಎಂ (ರಬ್‌ ಅಪೀಲ್‌" ಸಂಖ್ಯೆ: 28೦೮/2೦13) 


ರ ಛೂವ್ಯಾಜ್ಯಗಳಂದಾಗಿ ಸಂಪರ್ಕ ರಸ್ತೆ ಕಲ್ಪಸಿಲ್ಲವಾದ್ಧರಿಂದ ». 


ಕ್ರಮ ಸಂಖ್ಯೆ 1 & ಆ ರಲ್ಲ ಹಂಚಿಕೆದಾರರಿಗೆ ಸ್ಥಾಧೀನ 
ಪತ್ರವನ್ನು ನೀಡಿರುವುದಿಲ್ಲ. 


(ಇ) 


2೦1ರಲ್ಲೇ ಹೆಂಜಕೆ ಜಗ್ಗ 
ಈವರೆಗೆ ನೋಂದಣಿ ೂ? 

f ಮಾಡಿಕೊಡದೇ"' ಕರ್ತವ್ಯಲೋಪ 
ಎಸಗಿರುವ ಅಧಿಕಾರಿ / 

| ಪಿಜ್ಬಂದಿಗಳ ವಿವರ ನೀಡುವುದು: 
ಈ ಅಧಿಕಾರಿ / ಸಿಬ್ಣಂದಿಗಳ 
ವಿರುದ್ಧ ಸಿ.ಸಿ.ಎ ನಿಯಮಾವಳ 
ಅನ್ನಯ ಯಾವ ಕ್ರಮ 
ಕೈಗೊಳ್ಳಲಾಗುವುದು: 


ಶ್ಯಾಸುಮಂಗಲ ಡಮ ಸರ್ವೆ ಸಂ: ೮4/6 (ರಿಟ್‌ 
ನಾನೀಲ್ನ ಸಂಖ್ಯೆ: ತಂರ6/ 2010 , ತಡೆಯಾಜ್ಞೆ: ಇರುತ್ತದೆ) 
ಮತ್ತು" ೮4/7ಎ2 (ಭ್‌ ಅಪೀಲ್‌ ಸಂಖ್ಯೆ 26೦5/2೦18) 


ರ 'ಫೂವ್ಯಾಜ್ಯಗಆ೦ದಾಗಿ ಸರ್ವೆ ನಂ: 


ಜಮೀನುಗಳಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 


ರ4/8 ರ 


ಸಾಧ್ಯವಾಗದ ಹಿನ್ನೆಲೆಯಲ್ಲ, ಹಂಜಿಕೆದಾರರಿಗೆ ನಿವೇಶನ |- 


107, 1 


ಸಂಖ್ಯೆ: 
ನೀಡಿರುವುದಿಲ್ಲ. 

ಮಾನ್ಯ  ನ್ಯಾಯಾಲಯದಲ್ಲ  ತಡೆಯಾಣ್ಞೆ 
ಇರುವುದರಿಂದ, ಯಾವುದೇ ಅಧಿಕಾರಿ / ಸಿಬ್ಣಂದಿಗಳ 


& "2 ಕ್ಲೆ ಸ್ಟಾಧೀಸ ಪತ್ರವನ್ನು 


ವಿರುದ್ಧ ಶ್ರಮ ಕೈಗೊಳ್ಳುವ ಪ್ರಶ್ನೆ ಉದ್ದವಿಸುವುದಿಲ್ಲ.. 


(ಈ) | ನೋಂದಣಿ ಬಾಕಿ ಇರುವವರಿಗೆ . 
ಯಾವ ಕಾಲಮಿತಿಯೊಳಗೆ 
ನೋಂದಣಿ 
ಮಾಡಿಕೊಡಲಾಗುವುದು? 


 ಶ್ಯಾನುಮಂಗಲ ಗ್ರಾಮದ ಸರ್ವೆ ನಂ: ೮4/6 &| 

೮4/7ಎ2 ರ ಜಮೀನಿನ ಭೂಮಾಲೀಕರು ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ದಾಬಅಸಿರುವ ರಿಟ್‌ ಅಪೀಲ್‌ ಸಂಖ್ಯೆ; 
3256/2010 ಮತ್ತು . 2805/2೦13 "ಪ್ರಕರಣಗಳು: 
ಇತ್ಯರ್ಥಗೊಳ್ಳಬೇಕಾಗಿರುತ್ತದೆ. 


ಸಂಖ್ಯೆ: ಸಿಐ 184 ಐಎಪಿ (ಇ) 2೦೦1 


RC 


' ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


